ಕರ್ನಾಟಿಕ ವಿಧಾನ ಪರಿಷತ್‌ 


3. ಉತ್ತರಿಸಬೇಕಾದ ದಿನಾಂಕ 


: ಶ್ರೀ ಸೂರಜ್‌ ರೇವಣ್ಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ). 
:429 


: 18.02.2022 


ಪ 
ಪ್ರಶ್ನೆ 


ಉತ್ತರ 


GW 


ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌. ಇಲಾಖೆಯ ಅಡಿಯಲ್ಲಿ ಬರುವ ಉದ್ಯೋಗ 
ಖಾತ್ರಿ ಯೋಜನೆಯಡಿಯಲ್ಲಿ ಎಷ್ಟು ಕುಟುಂಬಗಳಿಗೆ 
ಉದ್ಯೋಗ ನೀಡಲಾಗಿದೆ; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಅನುಬಂಧ-1 ಎಂದು ಗುರ್ತಿಸಿ ಲಗತ್ತಿಸಿದೆ 


ಈ ಕುಟುಂಬಗಳಿಗೆ ಸರಿಯಾದ ಸಮಯಕ್ಕೆ ಉದ್ಯೋಗ 


ಖಾತ್ರಿ ಯೋಜನೆಯ ಕೂಲಿ ಹಣ 
ಪಾವತಿಯಾಗದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


2021-22ನೇ ಸಾಲಿನಲ್ಲಿ ಯೋಜನೆಯಡಿ ರೂ.262.84 
ಕೋಟಿಗಳನ್ನು ಕೂಲಿಗಾಗಿ ವೆಚ್ಚ ಮಾಡಲಾಗಿದ್ದು, ಕೇಂದ್ರ 
ಸರ್ಕಾರವು ರೂ.4262.84 ಕೋಟಿಗಳನ್ನು ಕೂಲಿ ಪಾವತಿಸಲು. 
ಬಿಡುಗಡೆ ಮಾಡಿರುತ್ತದೆ. ಪ್ರಸ್ತುತ ವರ್ಷದಲ್ಲಿ ಈ ಯೋಜನೆಯಡಿ 
ದುಡಿಪ ಕೂಲಿಕಾರರಿಗೆ ನಿಗದಿತ: ಕಾಲ ಮಿತಿಯೊಳಗೆ ಕೂಲಿ: 
ಪಾವತಿಸಿದ ಪ್ರಮಾಣ (Timely Wage Payment) ಶೇ.100 ರಷ್ಟು 
ಇರುತ್ತದೆ. 


ಹಾಗಿದ್ದಲ್ಲಿ ನಿಗದಿತ ಸಮಯಕ್ಕೆ ಕೂಲಿ ಕಾರ್ಮಿಕರಿಗೆ 
ಹೆಣವನ್ನು ಬಿಡುಗಡೆ ಮಾಡಲು ಸರ್ಕಾರಕ್ಕಿರುವ 
ತೊಂದರೆಯೇನು; 


ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಿಂದ ನಿರಂತರವಾಗಿ ಕೇಂದ್ರ 
ಸರ್ಕಾರಕ್ಕೆ ಹಣಬಳಕೆ ಪ್ರಮಾಣಪತ್ರ ಮತ್ತು ಅನುದಾನ ಕೋರಿಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು, ಕೇಂದ್ರ ಸರ್ಕಾರವು 
ಬೇಡಿಕೆಗನುಸಾರ ಅನುದಾನ ಬಿಡುಗಡೆಗೊಳಿಸುತ್ತಿದೆ. 


ಇದುವರೆವಿಗೂ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 
ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನದ 
ಮೊತ್ತವೆಷ್ಟು ಮತ್ತು ಬಿಡುಗಡೆಯಾಗಬೇಕಿರುವ 
ಮೊತ್ತವೆಷ್ಟು 


ಉದ್ಯೋಗ ಖಾತರಿ ಯೋಜನೆಯಡಿ 2021-22ನೇ ಸಾಲಿಗೆ ಸರ್ಕಾರದಿಂದ 
ಬಿಡುಗಡೆಯಾಗಿರುವ ಅನುದಾನದ ವಿವರ ಈ ಕೆಳಗಿನಂತಿದೆ. 


(ರೂ.ಕೋಟಿಗಳಲ್ಲಿ) 
ಬಿಡುಗಡೆಯಾದ ಬಿಡುಗಡೆಗೆ ಬಾಕಿ 
ಮೊತ್ತ ಇರುವ ಮೊತ್ತ 
ಕೂಲಿ 4262.84 185.48 
ಸಾಮಗ್ರಿ 1354.32 1288.59 
ಒಟ್ಟು 5617.16 1474.07 ; 


RDC/EGS/62/2022, e-office No:696722 


ಗ್ರಾಮೀೀಣಾಭಿವ್ರ 


} 


\ 


ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಕೆ.ಎಸ್‌. ಈಶ್ವರಪ್ಪ 
ಗ್ರಾಮೀಣಾಭಿವೃದ್ಧಿ ಮತ್ತು 

ಪಂಬಾಯಕ್‌ ರಾಜ್‌ ಸಚಿವರು 


1 


ಕರ್ನಾಟಕ ಸರ್ಕಾರ 
ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಪ್ಲಾಟ್‌ ನಂ.1-4, ಕೆ.ಎಸ್‌.ಐ.ಐ.ಡಿ.ಸಿ, ಐ.ಟೆ.ಪಾರ್ಕ್‌, 5ನೇ ಮಹಡಿ, ಸೌತ್‌ ಬ್ಲಾಕ್‌, 
ರಾಜಾಜಿನಗರ ಇಂಡಸ್ಟ್ರಿಯಲ್‌ ಎಸ್ಟೇಟ್‌ ಬೆಂಗಳೂರು-560044, 


e-mail: Karnregs.finance@gmail.com 


ಸಂಖ್ಯೆ:ಗ್ರಾಅಪ 141 ಉಖಾಯೋ 2018 ದಿನಾಂಕ 46.02.2022 
| ಅನಧಿಕೃತ ಟಿಪ್ಪಣಿ 
ವಿಷೆಯ-- ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಸೂರಜ್‌ ರೇವಣ್ಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ರವರ ಚುಕ್ಕೆ ರಹಿತ 
ಪ್ರಶ್ನೆ ಸಂಖ್ಯೆ 429 ಕೈ ಉತ್ತರಿಸುವ ಬಗ್ಗೆ. 
ಉಲ್ಲೇಖ:- ಕಾರ್ಯದರ್ಶಿಯವರ ಪರವಾಗಿ, ಕರ್ನಾಟಕ ವಿಧಾನ ಪರಿಷತ್‌ ರವರ ಚುಕ್ಕೆ ರಹಿತ ಪ್ರಶ್ನೆ ಪತ್ರ 
ಸಂಖ್ಯೆ:ಎಲ್‌ಸಿಕ್ಯೂ:429/46ನೇಅ:2022 ದಿನಾಂಕ:10.02.2022 
sopkok 
ಮೇಲ್ಕಂಡ ' ವಿಷಯಕ್ಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಸೂರಜ್‌ ರೇವಣ್ಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ರವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 429 ರಲ್ಲಿ ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ಸಂಬಂಧಿಸಿದ ಮಾಹಿತಿ 


ಕೇಳಲಾಗಿದ್ದು, ಸದರಿ ವಿಷಯಕ್ಕೆ ಈ ಕೆಳಗಿನಂತೆ ಉತ್ತರಿಸಿದೆ. 


ಸಂ 


[GN 


ಪ್ರಶ್ನೆ ಇತ 


ಅ) 


ಗ್ರಾಮಿಚಾಭಿವ್ಯಕ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ | 2021-22 ನೇ ಸಾಲಿನಲ್ಲಿ ಯೋಜನೆಯಡಿ ರೂ. 4262.84 ಕೋಟಿಗಳನ್ನು ಕೂಲಿಗಾಗಿ ವೆಚ್ಚ 
ಅಡಿಯಲ್ಲಿ ಬರುವ ಕುಟುಂಬಗಳಿಗೆ ಸರಿಯಾದ ಸಮಯಕ್ಕೆ | ಮಾಡಲಾಗಿದ್ದು, ಕೇಂದ್ರ ಸರ್ಕಾರವು ರೂ. 4262.64 ಕೋಟಿಗಳನ್ನು ಕೂಲಿ ಪಾವತಿಸಲು 
ಉದ್ಯೋಗ ಖಾತರಿ ಯೋಜನೆಯ ಕೂಲಿ ಹಣ ಬಿಡುಗಡೆ 'ಮಾಡಿರುತ್ತದೆ. ಪ್ರಸ್ತುತ ವರ್ಷದಲ್ಲಿ ಈ ಯೋಜನೆಯಡಿ ದುಡಿದ ಕೂಲಿಕಾರರಿಗೆ 
ಪಾವತಿಯಾಗದಿರುವುದು ಸರ್ಕಾರದ ಗಮನಕ್ಕೆ | ನಿಗದಿತ ಕಾಲ ಮಿತಿಯೋಳಗೆ ಕೂಲಿ ಪಾವತಿಸಿದ ಪ್ರಮಾಣ (ಗimety Wage Payment) 
ಬಂದಿದೆಯೇ; ಶೇ.1೦ ರಷ್ಟು ಇರುತ್ತದೆ. ' 


ಹಾಗಿದ್ದಲ್ಲಿ ನಿಗದಿತ ಸಮಯಕ್ಕೆ ಕೂಲಿ ಕಾರ್ಮಿಕರಿಗೆ | ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಿಂದ ನಿರಂತರವಾಗಿ ಕೇಂದ್ರ ಸರ್ಕಾರಕ್ಕೆ ಹಣಬಳಕೆ 
ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರಕ್ಕಿರುವ | ಪ್ರಮಾಣ ಪತ್ರ ಮತ್ತು ಅನುದಾನ ಕೋರಿಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು, ಕೇಂದ್ರ 
ತೊಂದರೆಯೇನು; ಸರ್ಕಾರವು ಬೇಡಿಕೆಗೆ ಅನುಸಾರವಾಗಿ ಅನುದಾನ ಬಿಡುಗಡೆಗೊಳಿಸುತ್ತಿದೆ. 


ಇದುವರೆವಿಗೂ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ | ಉದ್ಯೋಗ ಖಾತರಿ ಯೋಜನೆಯಡಿ ಕೇಂದ್ರ ಸರ್ಕಾರವು 2021-22 ನೇ ಸಾಲಿಗೆ ರೂ.14.40 
ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನದ | ಕೋಟಿಗಳ ಮಾನವ ದಿನಗಳನ್ನು ಸೃಜಿಸಿ, ಪ್ರತಿ ದಿನಕ್ಕೆ ರೂ.269/-ಗಳ ಕೂಲಿ ಮೊತ್ತವನ್ನು 
ಮೊತ್ತವೆಷ್ಟು ಮತ್ತು  ಬಿಡುಗಡೆಯಾಗಬೇಕಿರುವ | ನಿಗದಿ ಮಾಡಲಾಗಿರುತ್ತದೆ. ಅದರಂತೆ ಜಿಲ್ಲಾ ಪಂಚಾಯತಿಗಳಿಂದ ಸೃಜಿಸಿದ ೯7೦ 


ಮೊತ್ತವೇಷ್ಟು? ಬೇಡಿಕೆಗಸುಸಾರ ದಿನಾಂಕ16.02.2022 ರವರೆಗೆ ಸರ್ಕಾರದಿಂದ ಬಿಡುಗಡೆಯಾಗಿರುವ 
ಸಃ ಅನುದಾನದ ವಿವರ ಈ ಕೆಳಗಿನಂತಿದೆ. 

(ರೂ. ಕೋಟಿಗಳಲ್ಲಿ) 

ಬಿಡುಗಡೆಯಾದ ; ಬಿಡುಗಡೆಗೆ ಬಾಕಿ 

ಮೊತ್ತ ಇರುವ ಮೊತ್ತ 
ಕೂಲಿ 4262.84 185.48 
r ಸಾಮಗ್ರಿ 1354.32 1258.59 
ಒಟ್ಟು 5617.16 1474.07 


{As per Day Sheet) 


8 ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ " 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ಇವರಿಗೆ 


ಜಂಟಿ ನಿರ್ದೇಶಕರು(ಆಡಳಿತ) 


ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


LAO Cover Lett 2020 


LAQ-429 4 
MGNREGA Report (As on 16-02-2022) 


Household 
S], Rak 
Districts 
No. 


Provided 
Employment 


| 3 [BELAGAVI 
BENGALURU RURAL 
6jsDa | 116955 | 
| 8 [CHIKKABALLAPURA 
| 9 [CHIKKAMAGALURU | 56852 |] 
20 
TUMAKURU 
UDUPI 
YADGIR 

|_ 3258088 | 


Total 3258088 


